ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


ಶ್ರೀ ಹೆಚ್‌.ಎಸ್‌. ಗೋಪಿನಾಥ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
18.03.2022 
ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಸಚಿವರು. 


pd 


ಪ್ರಶ್ನೆ ಉತ್ತರ 


ಇ-ಸ್ವತ್ತು ತಂತ್ರಾಂಶದ ದೋಷದ ಬಗ್ಗೆ ಬಂದಿದೆ. ' 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಬಂದಿದ್ದಲ್ಲಿ ಸರ್ಕಾರ ಕೈಗೊಂಡ 
ಕ್ರಮಗಳೇನು; (ವಿವರವಾದ ಮಾಹಿತ | ಸಮಸ್ಯೆಗಳು ಉಂಟಾಗುತ್ತಿದ್ದವು.. ಇ-ಸ್ವತ್ತು ತಂತ್ರಾಂಶಕ್ಕೆ 


ಇ-ಸ್ವತ್ತು ತಂತ್ರಾಂಶಕ್ಕೆ ಸಂಬಂಧಪಟ್ಟಂತೆ, ಕೆಲವು ಬಾರಿ ಸರ್ವರ್‌ 


ನೀಡುವುದು) ಪ್ರತ್ಯೇಕವಾಗಿ 2 ಸರ್ವರ್‌ ಗಳನ್ನು ನಿಗಧಿಪಡಿಸಿ, ಕರ್ನಾಟಕ ರಾಜ್ಯ 


ದತ್ತಾಂಶ ಕೇಂದ್ರ ದಲ್ಲಿ ನಿರ್ವಹಣೆ ಮಾಡಲಾಗುತ್ತಿದೆ. ಈ 
ಸಮಸ್ಯೆಗಳನ್ನು ಬಗೆಹರಿಸಲು ಕರ್ನಾಟಕ ರಾಜ್ಯ ದತ್ತಾಂಶ 
ಕೇಂದ್ರದಲ್ಲಿ ಇ-ಸ್ವತ್ತು ತಂತ್ರಾಂಶಕ್ಕೆ ಸಂಬಂಧಿಸಿದ 2 ಸರ್ವರ್ಗಳ 
Stಂrag್ರe ಅನ್ನು ದುಪ್ಪಟ್ಟುಗೊಳಿಸಿ, ಸರ್ವರ್‌ ಗಳ Storage 


ಅನ್ನು ಹೆಚ್ಚಿಸಲಾಗಿದೆ, 


| 


ಇ-ಸ್ವತ್ತು ತಂತ್ರಾಂಶವನ್ನು ಖಾಸಗಿ 
ಸಂಸ್ಥೆಗೆ ನೀಡಲಾಗಿದೆಯೇ? ಹಾಗಿದ್ದಲ್ಲಿ, 
ನಿರ್ವಹಣೆ ಮಾಡುತ್ತಿರುವ ಸಂಸ್ಥೆಯ 
ವಿವರಗಳನ್ನು ನೀಡುವುದು) 


ಇ-ಸ್ವತ್ತು ' ತಂತ್ರಾಂಶವನ್ನು ಅಭಿವೃದ್ಧಿ ಮತ್ತು ನ 


ಯಾವುದೇ ಖಾಸಗಿ ಸಂಸ್ಥೆಗೆ ನೀಡಲಾಗಿಲ್ಲ. ಇ-ಸ್ವತ್ತು 


ತಂತ್ರಾಂಶವನ್ನು ಅಭಿವೃದ್ಧಿ ಮತ್ತು ನಿರ್ವಹಣೆಗಾಗಿ ಎನ್‌.ಐ.ಸಿ 


ರವರಿಗೆ ಜವಾಬ್ದಾರಿ ವಹಿಸಲಾಗಿದೆ. : 


ಸಂ: ಗ್ರಾಅಪ/33/ಇ-ಆಡಳಿತ/2022 


.ಎಸ್‌. ಈಶ್ವರಪ್ಪ) 
ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಸಚಿವರು, 


